(ವನ 


£0೫ ನಂ 


ಅದಮ್ಯ ವಿಕಾಸವಾದಿ 


ಲಿನ್‌" ಮಾರ್ಣುಲಿಸ್‌ 


ವಿಕಾಸವಾದಿ-ಜೀವವಿಜಾನಿ 
ಅನ್‌ ಮಾರ್ಗುಲಸ್‌, 
ಯುಕ್ಕಾರ್ಯೋಟಕ್‌ 
ಜೀವಕೋಶಗಳ ಉಗಮವನ್ನು 
ವಿವರಿಸುವ ಸೀರಿಯಲ್‌ 
ಎಂಡೋಸಿಂಬಯೋಟಕ್‌ 
ಥಿಯರಿ [ಅನುಕ್ರಮ ಆಂತರಿಕ- 
ಸಹಜೀವನ ಸಿದ್ರಾಂತ Serial 
Endosymbiotic Theory 
(SET)]ಯನ್ನು ಕುರಿತ 

ತಮ್ಮ ಸಂಶೋಧನೆಗೆ 
ಪ್ರಸಿದ್ಧರು. ಪಂ ನವೋನ್ಹೇಷಕ 
ಜೀವವಿಜ್ಞಾನಿಯ ಜೀವನದ 
ಹಾಗು ಭೂಮಿಯ ಮೇಲಅನ 
ಜೀವಿಗಳನ್ನು ಕುರಿತ ನಮ್ಮ 
ಗಹಿಕೆಯನ್ನು ಬದಲಾಲುಸಿದ 
ಸಂಶೋಧನೆಗಳ ಹಲವು 
ಮುಖಗಳನ್ನು ಈ ಲೇಖನವು 
ತೆರೆದಿಡುತ್ತದೆ. 


"ಧರೆಯ ಮೇಲಅನ ಎಲ್ಲ ಜೀವಿಗಳ 
ಜವಾಬ್ದಾರಿಯನ್ನು ತಾನೇ ಹೊರುತ್ತೇನೆ೦ಬ 
ಮಾನವನ ಪಯತ್ನ ನನ್ನ ಪಕಾರ 
ಕೈಲಾಗದವನ ಒಣ ಜಂಬದಂತೆ ನಗೆ 
ತರಿಸುವಂತಹ ಸಂಗತಿ. ಭೂಮಿ 

ಸವ್ಯನ್ನು ಪೊರೆಯುತುದೆಯೇ ಹೊರತು 
ನಾವು ಭೂಮಿಯ ರಕ್ಷಣೆ ಮಾಡಲು 
ಅಸಮರ್ಥರು. ಮನಬಂದಂತೆ ವರ್ತಿಸುವ 
ಭೂಮಿಯನ್ನು ಸರಿದಾರಿಗೆ ತರುವ 

ಅಥವಾ ರೋಗಗ್ರ್ಲಸವಾದ ಭೂಮಿಯನ್ನು 
ಗುಣಪಡಿಸುವೆನೆ೦ಬ ನೈತಿಕ ಕರ್ತವ್ಯವನ್ನು 
ತಸಗೆ ತಾನೆ ವಿಧಿಸಿಕೊಂಡಿರುವ ಮಾಸವನ 
ಹ ಹಿರಿಮೆಯ ಚೀಗುವಿಕೆ ಸಮ್ಮ ಎಣೆಯುಲದ 
ಹೇಯಂಭ್ರಾಂತರಾಗುವ ಸಾಮರ್ಥ್ಯಕೆ ಸಾಕ್ಷಿ. 
ವಾಸವವಾಗಿ, ನಾವು ಸಮ್ಮನ್ನೇ ಸಮ್ಮಿಂದ 
ರಕ್ಷಿಸಿಕೊಳ್ಳಬೇಕಾಗಿದೆ”. 


ಮನುಷ್ಯರು ನಿಸರ್ಗಕ್ಕೂ ಮಿಗಿಲಾದ 
ಬಲಶಾಲಅಗಳು ಎಂಬ ನಮ್ಮ ಸ್ರಘೋಷಿತ 
ಹೆದ್ಗಳಕೆಗೆ ಸವಾಲೆಸೆಯುವಂತೆ ಮೇಲಅನ 
ದಿಟ್ಟ ಮಾತುಗಳನ್ನು ಹೇಆದವರು ಅನ್‌ 
ಮಾರ್ಗುಆಸ್‌ (ಚಿತ್ರ 1ನ್ನು ನೋಡಿರಿ). 
ಆಧುನಿಕ ಯುಗದ ಅತ್ಯಂತ ಸೃಜನಶೀಲ 
ವೈಜ್ಞಾನಿಕ ಸಿದ್ದಾಂತಿ ಎಂಡೇ ಪರಿಗಣಿಸಲ್ಪಟ್ಟ 
ಈಕೆ, ಭೂಮಿಯ ಮೇಲೆ ಜೀವಿಗಳ 
ವಿಕಾಸ ಹೇಗಾಲಯುತು ಎಂಬ ಕಲ್ಪನೆಯನ್ನೇ 
ಬದಲಾಲುಸಿದವರು. ವಿಕಾಸವಾದದ 
ಕಲ್ಪನೆಯನ್ನು ಕುರಿತು ಸಮಗ್ರ 

ವಿಧಾನಗಳ ಮೂಲಕ ಚಿಂತಿಸಿದ ಶಕೆಯ 
ಪ್ರಯತ್ನಗಳಗಾಗಿ ಪ್ರಸಿದ್ಧ ಸಾಮಾಜಕ- 


98 | ಐ ಪಂಡರ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್ಹ್‌, ಆಗಸ್ಟ್‌ 2೦೦21 


ವಿಜ್ಞಾನಿ ಇ.ಕಿ. ವಿಲ್ಲನ್‌ (E.0. Wilson) 
ಸೇರಿದಂತೆ ಈಕೆಯ ಹಲವು ಸಮಕಾಲೀನರು 
"ಆಧುನಿಕ ಜೀವವಿಜ್ಞಾನದ ಅತ್ಯಂತ ಯಪಶಸ್ಪೀ 
ಸಂಪಶ್ಲೇಷಣಾ ಚಿಂತಕರಲ್ಲ ಒಬ್ಬರು' ಎಂದು 
ಈಕೆಯನ್ನು ಕೊಂಡಾಡಿದ್ದಾರೆ. 


ಬಾಲ್ಯ ಹಾಗು ಶಿಕ್ಷಣ 

ವಕೀಲರು ಮತ್ತು ವ್ಯಾಪಾರಿಯೂ ಆಗಿದ್ದ 
ಮೋರಿಸ್‌ ಅಲೆಕ್ಸಾಂಡರ್‌ (Morris Alexander) 
ಹಾಗು ಟ್ರಾವೆಲ್‌ ಏಜೆನ್ಸಿ ನಡೆಸುತ್ತಿದ್ದ ಅಯೋನೆ 
ಅಲೆಕ್ಸಾಂಡರ್‌ (Leone Alexander) ಇವರ 
ನಾಲ್ದು ಹೆಣ್ಣು ಮಕ್ಕಳಲ್ಲ ದೊಡ್ಡವರಾದ 

ಅನ್‌ ಹುಲ್ಪದ್ದು 1೨38ರ ಮಾರ್ಚ್‌ 5 

ರಂದು ಶಿಕಾಗೋದಲ್ಲಿ. ಹದಿನೈದನೇ 
ವಯಸ್ಸ್ಥಿನಲ ಹೈಡ್‌ ಪಾರ್ಕ್‌ ಹೈಸ್ಥೂಅನಲ್ಲ 
ಶಿಕ್ಷಣ ಪೂರೈಸಿದ ಇವರು ಅವಧಿಪೂರ್ವ 
ವಿಶೇಷ ದಾಖಲಾತಿ ಕಾರ್ಯಕ್ರಮದ 

ಮೂಲಕ ಶಿಕಾಗೋ ವಿಶ್ವವಿದ್ಯಾಲಯವನ್ನು 
ಸೇರಿಕೊಂಡರು. ಅಲ್ಪ, ಅನ್‌ ಅವರಿಗೆ ಹಲವು 
ಹೆಸರಾಂತ ವಿಜ್ಞಾನಿಗಳ ಮೂಲ ಸಂಶೋಧನಾ 
ಕೃತಿಗಳನ್ನು ಓದುವ ಅವಕಾಶ ದೊರೆಯಿತು. 
ಇದು ವಿಜ್ಞಾನ ಕ್ಷೇತ್ರದಲ್ಲನ ಇವರ 
ಆಸಕ್ತಿಯನ್ನು ಇನ್ನಷ್ಟು ಹೆಚ್ಚಿಸಿತು. 1೨57ರಲ್ಲ 
“ಅಬರಲ್‌ ಆರ್ಟ್ಸ್‌'ನಲ್ತ ಪದವಿಯನ್ನು 

ಪಡೆದ ಇವರು ವಿಸ್ಗೋನ್ಸಿನ್‌ (Wisconsin) 
ವಿಶ್ವವಿದ್ಯಾಲಯದಲ್ಲ ಜೀವವಿಜ್ಞಾನವನ್ನು 
ಅಭ್ಯಸಿಸಲು ಸೇರಿಕೊಂಡರು. ವಾಲ್ಡರ್‌ ಪ್ಲಾಟ್‌ 
(Walter Plaut)(%ವರು ಮುಂಡೆ ಅನ್‌ ಅವರ 
ಮೇಲ್ತಚಾರಕ ಅಧ್ಯಾಪಕರಾದರು) ಹಾಗು 
ಹಾನ್ಸ್‌ ರಿಸ್‌ (ಊಗs Ris) ಅವರ ಬಳ ಶಿಕ್ಷಣ 


ಚಿತ್ರ ! ಅನ್‌ ಮಾರ್ಗುಲಸ್‌. 


ಕೃಪೆ: Javier Pedreira from La Corufia, Spain, 
Wikimedia Commons. URL: https://commons. 
wikimedia.org/wiki/File:Lynn_Margulis_2005.jpg. 
ಪರವಾನಗಿ: CC-BY. 


ಪಡೆದರು. 1960ರಲ್ಪ್ಲ ಪ್ರಾಣಿಶಾಸ್ತ ಮತ್ತು 
ತಳವಿಜ್ಞಾನದಲ್ಲ ಎಮ್‌.ಎಸ್‌. ಪೆದವಿಯನ್ನು 
ಪಡೆದರು. ಕ್ಯಾಅಘೋನರ್ನಿಯಾ 
ವಿಶ್ವವಿದ್ಯಾಲಯದಲ್ಲ ಸಂಶೋಧನಾ 
ಕ್ಷೇತ್ರದಲ್ಲ ವೃತ್ತಿಯನ್ನಾರಂಭಸಿದ ಇವರು 
1965ರಲ್ಲ ಮ್ಯಾಕ್ಸ್‌ ಅಲ್ಕಟ್‌£ (Max Alfert) 
ಅವರ ಮಾರ್ಗದರ್ಶನದಲ್ಲ ಡಾಕ್ಷರಲ್‌ 
ಪದವಿಯನ್ನು ಪಡೆದರು. ತಮ್ಮ ಪ್ರೌಢ 
ಪಬಂಧವನ್ನು ಪೂರೈಸುವ ಮುನ್ನವೇ 
ಸಂಶೋಧನಾ ಸಹಾಯಕಿ ಹಾಗು 
ಖೋಧಕರಾಗಲು ಅನ್‌ ಅವರಿಗೆ ಬ್ರಾಂಡಿಸ್‌ 
ವಿಶ್ವವಿದ್ಯಾಲಯದಿಂದ (Brandeis University) 
ಆಹ್ವಾನ ಬಂದಿತ್ತು. ಆದರೆ, ತಮ್ಮ ಪಿಎಚ್‌.ಡಿ. 
ಪದವಿಯನ್ನು ಪಡೆದ ನಂತರವಷ್ಟೇ ಇವರು 


ಬೋಷಪ್ಪನ್‌ ವಿಶ್ವವಿದ್ಯಾಲಯಕ್ಕೆ ಸೇರಿ 

ಅಲ ೨೨ ವರ್ಷಗಳ ಕಾಲ ಜೀವಶಾಸ್ತದ 
ಬೋಧಕರಾಗಿದ್ದರು. ಅದ್ಭುತ ಎನಿಸುವಂತಹ 
ವೃತ್ತಿ ಜೀವನವನ್ನು ಹೊಂದಿದ್ದ ಅನ್‌ 

ಅವರು ನಂತರ ಪೂ ವಿಜ್ಞಾನಗಳ ವಿಶೇಷ 
ಪ್ರಾಧ್ಯಾಪಕರಾಗಿ (Professor of Geosciences) 
ನಿಯುಕ್ತಿಗೊಂಡು 2೭೦11ರಲ್ತ್ಲ ತಾವು 
ನಿಧನರಾಗುವವರೆಗೂ ಅದೇ ಹುದ್ದೆಯಲ್ಪ 
ಮುಂದುವರೆದಿದ್ದರು. 


ಪ್ರಮುಖ ಪ್ರಭಾವಗಳು 


ಗ್ರಾಜುಯೇಟ್‌ ಶಾಲೆಯಲ್ಲದ್ದಾಗ, ಸಾಮಾನ್ಯ 
ಹಾಗು ಜನಸಂಖ್ಯಾ ತಳವಿಜ್ಞಾನವನ್ನು 
ಬೋಧಿಸುತ್ತಿದ್ದ ಶಿಕ್ಷಕ ಜೇಮ್ಸ್‌ ಎಫ್‌. 
ಕ್ರೋವ್‌, (ames F. Crow) ಅನ್‌ ಅವರ 
ಮೇಲೆ ಬಹಳ ಪ್ರಭಾವ ಬೀರಿದ್ದರು. ಈ 
ವಿಷಯಗಳಕಲ್ಲ ಅನ್‌ ಅವರಿಗಿದ್ದ ಅತಿಯಾದ 
ಆಸಕ್ತಿಯು ತಳವಿಜ್ಞಾನದ ಮೂಲಕ 
ಮಾತ್ರವೇ ಜೀವಿಗಳ ವಿಕಾಸ ಪ್ರಕ್ರಿಯೆಯನ್ನು 
ಪುನಾರಜಚಿಸಬಹುದೆಂದು ನಂಬುವಂತೆ 
ಮಾಡಿತ್ತು. ಕೋಪಶದ್ರವ್ಯ (cytoplasm) 
ದಲ್ಲರುವ ಆನುವಂಶಿಕ ವಸ್ತು (ಅಗೀtc 
material) ಗಳನ್ನು ಒಳಗೊಂಡ ಒಂದು 
ಬಗೆಯ ಜೀವಕೋಶಗಳ ಪುನರುತ್ತತ್ತಿಯನ್ನು 
ಕುರಿತೂ ಅವರು ಆಕರ್ಷಿತರಾಗಿದ್ದರು. ಆ 
ಕಾಲದಲ್ಲ ಡಿ.ಎನ್‌.ಎ ಒಂದು ಜೀವಕೋಶದ 
ಕೋಶಕೇಂದದಲ್ಲ (ulus) ಮಾತ್ರ ಇರುತ್ತದೆ 
ಎನ್ನುವುದು ಜನಪ್ರಿಯ ನಂಜಕೆಯಾಗಿತ್ತು. 
ಜೀವ ಶಾಸ್ತ್ರಜ್ಞರಾದ ರುತ್‌ ಸೇಗರ್‌ (Ruth 
S೩್ರೀಗ), ಫಪ್ರಾನಿಸ್‌ ರಾಯನ್‌ (Francis 

Ryan) ಮತ್ತು ಇ.ಜ. ವಿಲ್ಲನ್‌ (£. B. Wilson) 
ಇವರ ಸಂಶೋಧನೆಗಳನ್ನು ಅನ್‌ ಅವರು 
ಆಳವಾಗಿ ಅಧ್ಯಯನಮಾಡಿದರು. “ಎ ಸೆಲ್‌ 
ಇನ್‌ ಡೆವೆಲಪ್ಯೆಂಟ್‌ ಅಂಡ್‌ ಹೆರಿಡಿಟ (The 


cell in development and heredity)’ wow 
ಪುಸ್ತಕದಲ್ಲ ವಿಲ್ಲನ್‌, ಕ್ಲೋರೋಪ್ಲಾಸ್‌ ಮತ್ತು 
ಮೈಟೋಕಾಂಡಿಯಾ ಎಂಬ ಜೀವಕೋಶದ 
ಎರಡು ಕಣಾಂಗಗಳು (01್ರ೩ಗೀ॥) ಹಾಗು 
ಸ್ಟತಂತ್ರ ಜೀವಿ ಬ್ಯಾಕ್ಷೀರಿಯಾದ ನಡುವಿರುವ 
ಸಾಮ್ಯತೆಗಳನ್ನು ಕುರಿತು ಚರ್ಚಸಿದ್ದಾರೆ. 
ಅವರ ಪುಸ್ತಕವು ಕಾನ್‌ಸ್ಟಾಂಟನ್‌ ಮೆರಿಶ್‌ 
ಕೋಫ್ಲಿ (Konstantin Merezhkovsky) ಮತ್ತು 
ಇವಾನ್‌ ವಾಲನ್‌ (van Wallin) ಇವರ 
ಸಂಶೋಧನೆಗಳನ್ನೂ ಉಲ್ಲೇಖಸಿದೆ. ವಿಲ್ಲನ್‌ 
ಅವರ ಪ್ರಕಾರ, ರಷ್ಯಾದ ಸಸ್ಯಶಾಸ್ತ್ರಜ್ಞ ಮೆರಿಶ್‌ 
ಕೋಲ್ಲಿ (1೨೦5), ಜರ್ಮನಿಯ 'ಸಸ್ಯಶಾಸ್ತಜ್ಞ 
ಆಂಡ್ರಿಯಾಸ್‌ ಶಿಂಪರ್‌ ಅವರ [Andreas 
Schimper ((883)] ಅವಲೋಕನಗಳನ್ನು 
ಆಧಾರವಾಗಿಟ್ಟುಕೊಂಡು ಹಸಿರು ಸ ಸಸ್ಯಗಳ 
ಕ್ಲೋರೋಪ್ಲಾಸ್ಟ್‌ ನಗಳ ವಿದಕನವು ಸೈನೋ 
ಬ್ಯಾಕ್ಟೀರಿಯಾ [Gyandbacteris) ) ನೀಲ 
ಹಸಿರು ಪಾಜಿಗಳ ವಿದಕನದಂತೆಯೇ ಇದೆ 
ಎನ್ನುವ ಅಭಿಪ್ರಾಯಕ್ಕೆ ಬಂದರು. ಆದ್ದರಿಂದ, 
ಈ ಎರಡೂ ಜೀವಿಗಳ ಸಿಂಬಯೋಟಕ್‌ 
(ಸಹಜೀವನದ) ಕೂಡುವಿಕೆಯಿಂದ 

ಹಸಿರು ಸಸ್ಯಗಳು ಹುಟ್ಟಕೊಂಡಿರಬಹುದು 
ಎನ್ನುವ ನಿರ್ಧಾರಕ್ಕೆ ಆತ ಬಂದರು. ಅದೇ 
ರೀತಿ, ಕೊಲರೆಡೋ ವಿಶ್ವವಿದ್ಯಾಲಯದ 
ಅಂಗರಚನಾಶಾಸ್ತಜ್ಞ ಇವಾನ್‌ ವಾಲಅನ್‌ 
(1923) ಪ್ರಾಣಿಗೆ ಬ್ಯಾಕ್ಟೀರಿಯಾದ 
ಸಹಜೀವನವನ್ನು "ಸೂಕ್ಷ ಸಹಜೀವನ 
ಸಂಕೀರ್ಣದ (i: Fo complexes) 
ಪ್ರತಿಷ್ಠಾಪನೆ' ಅಥವಾ "ಸಿಂಬಯಾಂಟಸಿಸಮ್‌ 
Geb ionteis)' ಎಂದು ಕರೆದಿದ್ದರು. 
ಸ್ತಾಕಿಂಗ್‌ ಮತ್ತು ಗಿಫಡ್‌£ (Stocking 

4 Gifford. 195೨). ಪ್ಲಾಸ್ತಿಡ್‌ ಮತ್ತು 
ಮೈಟೋಕಾಂಡ್ರಿಯಾಗಳು ತಮ್ಮ ದೇ ಆದ 
ಡಿ.ಎನ್‌.ಎ ಹೊಂದಿವೆ ಎಂದು ಸ 


ಎರಡು ಪೊರೆಗಳ ನಡುವಿನ ಸಳ 
(ವಿರಿಡೊಪ್ಲಾಂಟಯನ್‌ ಕ್ಲೋರೋಪ್ಲಾಸ್ಟ್‌ ಹಾಗು ರೋಡೋಷಪ್ಲಾಸ್ಟ್‌) 


ಸ್ಯ 


ಗ್ರಾನಮ್‌ 
(ಉನ್ನತ ಸಸ್ಯಗಳು) 


ಕ್ಲೋರೋಪ್ಲಾಸ್‌ 


ಕೃಪೆ: Kelvin13, Wikimedia Commons. URL: https://commons.wikimedia.org/wiki/File:Chloroplast-cyanobacterium_comparison.svg. 


ಕಾರ್ಬಾಕ್ಟಿಸೋಮ್‌ 
(ಮ್ಯೂರೋಪ್ಲಾಸ್ಷ ಕಲ್ಲೂ ಇದೆ) 
4 


ಪ್ಲಿಡೋಗ್ಯೈಕೇನ್‌ ಇತ್ತಿ 
(ಮ್ಯೂರೋಷಪ್ಲಾಸ್ಟ ಕಲ್ಲೂ ಇದೆ) 


ಟಂ 


ವ ಮ್ಯೂಕಸ್‌ ಪದರ 
_ ಕಾ ಲ್‌ 
ಲೋಳೆ ಕೆವಚ 


ನೀಅ-ಹಸಿರು ಪಾಚಿ (ಸಯನೋಖ್ಯಾಕ್ಟೀರಿಯ) 


ಚಿತ್ರ ೦. ಸಸ್ಯಶಾಸ್ತಜ್ಞ ಮೆರಿಶ್‌ ಕೋಫ್ಲಿ ಕೈಗೊಂಡ ಕ್ಲೋರೋಪ್ಲಾಸ್ಟ್‌ ಮತ್ತು ನೀಅ-ಹಸಿರು ಪಾಚಿಯ ನಡುವಿನ ಸಾಮ್ಯತೆಯ ತುಲನಾತ್ಯಕ ಅಧ್ಯಯನದ ಪ್ರಭಾವದಿಂದ 
ಮಾರ್ಗುಆಸ್‌ ಅವರ ಎಂಡೋಸಿಂಬಯೋಟಕ್‌ ಸಿದ್ಧಾಂತವು ರೂಪುಗೊಂಡಿತು. 


ಪರವಾನಗಿ: CC-BY-SA. 


ಐ ವಂಡರ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್ಸ್‌, ಆಗಸ್ಟ್‌ 2021| 99 


ಹಿಡಿಯುವವರೆಗೂ ಈ ಕಲ್ಲನೆಗಳಗೆ 

ಹೆಚ್ಚನ ಮಾನ್ಯತೆ ದೊರೆತಿರಲಲ್ಲ. 
ಜೀವಶಾಸ್ತಣ್ಣರಾದ ಹಾನ್ಸ್‌ ರಿಸ್‌ ಮತ್ತು 
ಸಿಂಗ್‌ (261 ಇಲೆಕ್ಟಾನ್‌ ಸೂಕ್ಷ (ದರ್ಶಕದ 
ಸಹಾಯದಿಂದ ನಡೆಸಿದ ಕ್ಲೋರೋಪ್ಲಾಸ್ಟ್‌ 
ಮತ್ತು ಸಯನೋ ಬ್ಯಾಕ್ಷಿರಿಯಾ/ನೀಲ- 
ಹಸಿರು ಪಾಚಿಗಕ ವಿವರವಾದ ತುಲನಾತ್ಯಕ 
ಅಧ್ಯಯನವು ಈ ಸಂಶೋಧನೆಯನ್ನು 
ದೃಢೀಕರಿಸಿತು. ತದನಂತರ 6೦ರ 
ದಶಕದಲ್ಲ ಈ ಸಂಶೋಧನೆಗಳು 
ಪುನರುಜ್ಟೀವನಗೊಂಡಿದ್ದರಿಂದ ಅನ್‌ ಅವರು 
ಎಂಡೋಸಿಂಬಯೋಸಿ ಸ್‌ ಕಲ್ಪನೆಯನ್ನು 
ಮತ್ತಷ್ಟು ಬೆಳಸಲು ನ 


ಎಂಡೋಸಿಂಬಯೋಸಿಸ್‌ ಸಿದ್ಧಾಂತದ 
ಪ್ರತಿಪಾದನೆ 

1೨66ರಲ್ತ್ಪ ಅನ್‌ ಅವರು "ಆನ್‌ ದಿ 
ಒರಿಜನ್‌ ಆಪ್‌ ಮೈಟೋಸಿಂಗ್‌ ಸೆಲ್ಲ್‌' 
(On the Origin of Mitosing Cells— 
ಮೈೈಟೋಸಿಸ್‌ ಮೂಲಕ ವಿದಳನ 
ಹೊಂದುವ ಜೀವಕೋಶಗಳ ಉಗಮದ 
ಬಣ್ದೆ) ಎಂಬ ಪ್ರಬಂಧವನ್ನು ಬರೆದರಾದರೂ 
ಅದಯ ಹದಿನೈದು ಬಾರಿ ಅಪ್ರೀಕೃತಗೊಂಡು 
ಕಡೆಗೂ ಜರ್ನಲ್‌ ಆಫ್‌ ಥಿಯೋರೇಟಕಲ್‌ 
ಬಯೋoಜ (ಗournal of Theoretical 
Biology) ೆ 1967ರ ಆವೃತ್ತಿಯಲ್ಲಿ 
ಪ್ರಕಟವಾಲಯುತು. ಯೂಕಾರ್ಯೋಟಕ್‌ 
ಜೀವಕೋಶಗಳ (ಪೊರೆಯುಂದಾವೃತವಾದ 
ಕೋಶಕೇಂದ್ರವನ್ನು ಹೊಂದಿರುವ 
ಜೀವಕೋಶಗಳು) ಉಗಮವನ್ನು ಕುರಿತು 
ನೂತನ ಸಿದ್ದಾಂತವನ್ನು ಅನ್‌ ಅವರು ಈ 
ಪಬಂಧದಲ್ಲ ಪ್ರಸ್ತಾಪಿಸಿದ್ದರು. 


ಜೀವಕೋಶದ ಮೂರು ಹ 
ಅದರ ಕ್ಲೋರೋಪ್ಲಾಸ್ಟ್‌ (ಸ 
ಜೀವಕೋಶದಲ್ಲಿ ಇರುವ Mi 
ಸಂಶ್ಲೇಷಣೆಯನ್ನು ಮಾಡುವ ವಿಶೇಷ 
ರಚನೆಗಳು), ಮೈಟೋಕಾಂಡ್ರಿಯಾ 
(ಜೀವಕೋಪಶದಲ್ಲ ಶಕ್ತಿಯನ್ನು 
ಉತ್ಪಾದಿಸುವ ಭಾಗ) ಹಾಗು ಬೇಸಲ್‌ 
ಬಾಡಿಗಳು (b೩al bಂdಃes) ಇವುಗಳ೦ಂದ 
ಕಶಾಂಗವು (ಗagellum) ಉದ್ಭವಿಸುತ್ತವೆ) 
ಹಿಂದೊಮ್ಮೆ ಪ್ರತಂತ್ರ ಜೀವಿಗಳಾಗಿದ್ದವು 
ಎಂದು ಅನ್‌ ಅವರು ಸೂಚಿಸಿದ್ದರು 
(ಚಿತ್ರ 3ನ್ನು ನೋಡಿರಿ). ಉದಾಹರಣೆಗೆ. 
ಅನ್‌ ಅವರು ಮೈಟೋಕಾಂಡ್ರಿಯಾವು 
ಉಸಿರಾಟಕ್ಕೆ ಆಮ್ಲಜನಕವನ್ನವಲಂಜಸಿದ್ದ 
(aerobic respiration) ಬ್ಯಾಕ್ಟೀರಿಯಾಗಳ೦ದ 
ಉಗಮಿಸಿತು ಎಂದು ಪ್ರತಿಪಾದಿಸಿದರು. 
ಜೀವವಿಕಾಸದ ಯಾವುದೋ ಒಂದು 
ಹಂತದಲ್ತ್ಪ, ಇಂತಹ ಪ್ರತಿಯೊಂದು 
ಜೀವಿಯೂ ಆದಿಮ ಯುಕಾರ್ಯೋಟಕ್‌ 


ನ್ಯೂಕ್ಸಿಯಾಯ್ಡ್‌ 
@ 
(ಡಿ.ಎನ್‌.ಎ. ಹೊಂದಿರುವ) 


ಕೋಶಪೊರೆ 


2 ಇಂತಹ ಒಳಮಡಿಕೆಗಳು ಕ್ರಮೇಣ ಕೋಶಪೊರೆಯುಂದ 
ಬೇರ್ಪಟ್ಟು ಪ್ರಾಥಮಿಕ ಎಂಡೋಮೆಂಬ್ರೇನ್‌ 
ವ್ಯವಳ್ಳೆಯೆನ್ನು ರಚಿಸುತ್ತವೆ. ಇದು ನ್ಯೂಕಅಯಾಯ್ಡ್‌ 
ಸುತ್ತ ವರಿಸುತ್ತದೆ ಹೀಗೆ ಪೊರೆಯಿಂದ ಆವೃತವಾದೆ 
ನ್ಯೂಕ್ಕಿಯಸ್‌ ಸಿದ್ದವಾಗುತ್ತದೆ. ಇದೇ ಮೊದಲ 
ಯುಕಾರ್ಯೋ 


ನ್ಯೂಕ್ಲಿಯಸ್‌ 


eT] 


ಇದೇ ಮೊದಲ ಯುಕಾರ್ಯೋಬಟ್‌ 


4 ಆಮ್ಲಜನಕವನ್ನು ಬಳಸಿ ಶಕ್ತಿಯನ್ನು ಉತ್ಪಾದಿಸುವ ಏರೋಟಬಕ್‌ 
ಬ್ಯಾಕ್ಷೀರಿಯಾದ ಸ ಸಾಮಥ್ಗ £ವು ಆತಿಥೇಯ ಕೋಶಕೊೊಂದು ಅಮೂ' 
ಗುಣವಾಗುತ್ತದೆ. ಬೇರೆ ಯೊ 
ವಾತಾವರಣದಲ್ಲಿ ನಾಶವಾಗುತ್ತಿರುವಾಗ, ಈ ಆತಿಥೇ ಕೋಶವು 
ಊರ್ಜತವಾಗಿ ಬೆಳೆಯಲು ಇದು ಸಹಾಯ ಮಾಡುತ್ತದೆ. ಈ ಆದಿಮ 


ಬ್ಯಾಕ್ಟೀರಿಯಾ ಕ್ರಮೇಣ ವಿಅನಗೊಂಡು ಮೈಟೋಕಾಂಡ್ರಿಯಾ ಆಗುತ್ತದೆ. 


ಪ್ರಾಣಿಗಳು, ಶಿಲೀಂದ್ರ ಹಾಗು 
ಇತರೆ ಪರಪೋಷಕಗಳ ಪೂರ್ವಜ 


ಕ್ಲೋರೋಪ್ಲಾಸ್ಟ್‌ 


ಕೋಶದ್ರವ್ಯ 


ಎಂಡೋಮೆಂಬ್ರೇನ್‌ ವ್ಯವಸ್ಥೆ 
ಕೋಶಕೇಂದ್ರ ಪೊರೆ 
ಮತ್ತು ಎಂಡೋಷಪ್ಸಾಸ್ಟಿಕ್‌ 
ರೆಟಕ್ಕುಲಮ್‌ 


ರ್ಯೋಟುಗಳು ಹೆಚ್ಚುತ್ತಿರುವ ee 


ಪ್ರೋಕಾರ್ಯೋಟಕ್‌ ಕೋಶ 


1 ಒಂದು ಪ್ರೋಕಾರ್ಯೋಟು ಗಾತ್ರದಲ್ಲ 
ದೊಡ್ಡದಾಗುತ್ತಾ ತನ್ನ ಗಾತ್ರದ ಅನುಪಾತಕ್ಕೆ 
ಮೇಲೆ, ವಿಸ್ತೀರ್ಣವನ್ನು ಹೆಚ್ಚಿಸುವುದಕ್ಕಾಗಿ 
ಕೋ ಹೊರೆಯಲ್ಲ ಒಳಿ ಮೆಡಿಕೆಯಂತಹ 
ರಚನೆಗಳನ್ನು ಉಂಟುಮಾಡುತ್ತದೆ. 


ಕೋಶಪೊರೆಯ ಒಳ 
ಮಡಿಕೆಗಳು 


3 ಒಂದು ಏರೋಬಕ್‌ (ಆಮ್ಲಜನಕವನ್ನು ಬಳಸುವ) 
ಪ್ರೋಟೋಖ್ಯಾಕ್ಟೀರಿಯಾ " ಯೂಕ್ಯಾಯೋಟನ 
ಫನೇಶದೊಳನೆ ಆಹಾರವಾಗಿ ಅಥವಾ 
ಪರಾವಲಂಜಯಾಗಿ ಪ್ರವೇಶಿಸಿ ಅಲ್ಲ ನ 
ಜೀರ್ಣವಾಗುವುದನ್ನು ತಪ್ರಿಸಿಕೊಳ್ಳುತ್ತದೆ 
ರೀತಿ, ಎಂಡೋಸಿಂಬಿಯೋಂಟ್‌ ಸತ 
ಅಂದರೆ, ಮತ್ತೊಂದು ಕೋಶದೊಳಗೆ ಐದುಕುವ 
ಕೋಶವಾಗುತ್ತದೆ. 


ಪ್ರೋಟೋಬ್ಯಾಕ್ಷೀರಿಯಾಮ್‌ 
db 


ನೀಲಅ-ಹಸಿರು ಪಾಚಿ 


5. ಕೆಲ ಯೂಕ್ಕಾರ್ಯೋಟುಗಳು ಮುಂದುವರೆದು ಹೆಚ್ಚುವರಿ 
ನಂಬ ಸಯನೋ ಬ್ಯಾಕ್ಟೀರಿಯಾ "ಅಂದರೆ 
ದ್ಯುತಿಸಂಶ್ಲೇಷಣೆ ಮಾಡಬಲ್ಲ ನೀಲ- ಹಸಿರು ಬ್ಯಾಕ್ಷೀರಿಯಾ- 
ಪ ದುಕೊಂಡವು. ಮುಂದೆ ಇವು ಕ್ಲೋರೋಪ್ಲಾನ್ಲ್‌ಗಳಾದವು. 


ಸಸ್ಯ ಹಾಗು ಶೈವಲಗಳ ಪೂರ್ವಜ 


ಚಿತ್ರ 3. ಅನುಕ್ರಮ ಎಂಡೋಸಿಂಬಯೋಸಿಸ್‌ ಮುಖಾಂತರ ಯುಕಾರ್ಯೋಟಕ್‌ ಜೀವಕೋಶಗಳ ಉಗಮ 


ಕೃಪೆ: Kelvin13, Wikimedia Commons. URL: https://en.wikipedia.org/wiki/File:Serial_endosymbiosis.svg. 


ಪರವಾನಗಿ: CC-BY-SA. 


ಜೀವಕೋಶಡದೊಳಗೆ ಸೇರಿಕೊಂಡು 
ಅಲ್ತ್ಪ೦ದಾಚೆಗೆ ಅಲ್ಲೇ ಶಾಶ್ವತವಾಗಿ 
ನೆಲೆಯೂರಿದವು. 


ಶೇ ಜೀವಿಗಳ ಹಾಗು ಆದಿಮ 
ಯುಕಾರ್ಯೋಟಕ್‌ ಜೀವಕೋಶಗಳ 
ನಡುವಿನ ಪರಸ್ಪರ ಕೊಳ್ಳೊಡೆ ಪ್ರಕ್ರಿಯೆಗಳು 
ವಿಶಿಷ್ಟ ಜೈವಿಕ ಕಾರ್ಯಗಳನ್ನು 
ನಿರ್ವಹಿಸುವ ನೂತನ "ಹೈಜ್ರಡ್‌' ಜೀವಿಗಳ 
ಕಾಸಕ್ಕೆ ಕಾರಣವಾಲಯುತು ಎಂದು ಶಕೆ 
ಪ್ರತಿಪಾದಿಸಿದರು. ಈ ರೀತಿ ಕೆಲಸಗಳನ್ನು 
ಹಂಚಿಕೊಂಡು ನಿರ್ವಹಿಸುವ ಈ 


100 | ಐ ಪಂಡರ್‌... ರೀಡಿಸ್ಕವರಿಂಗ್‌ ಸ್ಫೂಲ್‌ ಸೈನ್ಸ್‌, ಆಗಸ್ಟ್‌ ೭೦೦1 


ವ್ಯವನ್ಣೆಯು ಮುಂಡೆ ಸಂಕೀರ್ಣ ಜೀವಿಗಳ 
ಕಾಸಕ್ಕೆ ನಾಂದಿ ಹಾಡಿತು. ಹೀಗೆ, 
ಎರಡು ಜೀವಿಗಳ ನಿಕಟ ಒಡನಾಟವನ್ನು 
ಸಿಂಬಯೋಸಿಸ್‌ ಎಂದು ಕರೆದರೆ, ಎರಡು 
ವಿಭನ್ನು ಜೀವಿಗಳು ವಿಲೀನಗೊಂಡು 
ನೂತನ ಜೀವಿಯಾಗುವುದನ್ನು 
ಎಂಡೋಸಿಂಬಯೋಸಿಸ್‌ ಎಂದು 
ಕರೆಯಲಾಗುತ್ತದೆ. ಈ ಕಲ್ಪನೆಯನ್ನು 
ಮುಂದೆ 1೨7೦ರಲ್ಪ ಪ್ರಕಟವಾದ "ಒರಿಜನ್‌ 
ಆಫ್‌ ಯುಕಾರ್ಯೋಟಕ್‌ ಸೆಲ್ಫ್‌ 
ಎಂಬ ಈಕೆಯ ಪುಸ್ತಕದಲ್ಲ ವಿಷದವಾಗಿ 
ವಿವರಿಸಲಾಗಿದೆ. 


ಬ್ಯಾಕ್ಟೀರಿಯಾ ನಮ್ಮ ಶತ್ರುಗಳೇ? 
ಬ್ಯಾಕ್ಟೀರಿಯಾಗಳಗೆ ಆಧುನಿಕ 
ಆಯುಧಗಳಾದ ಔಷಧಗಳಂದ 
ಬಗ್ಗುಬಡಿಯತಕ್ಕ, ರೋಗಕಾರಕ 
ಜೀವಿಗಳೆಂದು ಮೊದಲನಿಂದಲೂ 
ಹಣೆಪಟ್ಟಯನ್ನು ಕಟ್ಟಲಾಗಿದೆ. ಇದಕ್ಕೆ 
ವ್ಯತಿರಿಕ್ತವಾಗಿ, ಅನ್‌ ಅವರು ಬ್ಯಾಕ್ಷೀರಿಯಾ 
ನಾವು ಸರಿಯಾಗಿ ಅರ್ಥಮಾಡಿಕೊಳ್ಳದಿರುವ 
ಧರೆಯ ಜೀವಗೋಳದ ವಿನ್ಯಾಸಕಾರರು 
ಎಂಬ ವಿಚಾರವನ್ನು ಪ್ರಚುರಪಡಿಸಲು 
ಅವಿರತವಾಗಿ ಪ್ರಯತ್ನಿಸಿದರು. ಆಕೆಯ 
ದೃಷ್ಟಿಯಲ್ಲಿ. ಭೂಮಿಯ ಇತರೇ ಸಸ್ಸ 
ಹಾಗು ಪ್ರಾಣಿಗಕ ಉಗಮವಾಗುವುದಕ್ಲೂ 
2೦೦೦ ದಶಲಕ್ಷ ವರ್ಷಗಳಗೆ ಮುನ್ನವೇ 
ಬ್ಯ್ಯಾಡೀರಿಯಾ ಆಗಲೇ ವಿಕಾಸದ ಪ್ರಕ್ರಿಯೆಗೆ 

ಕಪಟ್ಟದ್ದವು. ದ್ಯುತಿ ಸಂಶ್ಲೇಷಣೆಯಿಂದ 
Wi. ಉಪಿರಾಟದ ತನಕ ಜೀವಿಗಳು 
ಊಜರ್ಜತವಾಗಲು ಅತ್ಯಗತ್ಯವಾದ ಬದುಕನ 
ಪ್ರಮುಖ ಕಾರ್ಯಗಳನ್ನು ಪ್ರತಿಷ್ಠಾಪಿಸಲು 
ಸಹಾಯ ಮಾಡಿದ್ದಷ್ಟೇ ಅಲ್ಲದೇ. ಡಿ.ಎನ್‌.ಎ. 
ಆರ್‌.ಎನ್‌.ಎ, ಪ್ರೋಟೀನುಗಳಂತಹ 
ಮಹತ್ವದ ಜೈವಿಕ ಅಣುಗಳ (biomolecules) 
ಉಗಮದಲ್ಲೂ ಬ್ಯಾಕ್ಟೀರಿಯಾ ಪ್ರಮುಖ 
ಪಾತ್ರವನ್ನು ವಹಿಸಿದವು. ಅನ್‌ ಅವರ 
ಪ್ರಕಾರ ಬ್ಯಾಕ್ಷೀರಿಯಾ ತಮ್ಮ ಉಳವಿಗಾಗಿ 
ಒಂದಕ್ಕೊಂದು ಪ್ಲರ್ಥೆಗಿಆಯದೇ 
ವಂಶವಾಹಿಗಳನ್ನು ಪರಪ್ಪರ ಹಂಚಿಕೊಂಡು 
ಸಹಜೀವನ ಸಹಭಾಗಿತ್ವ ರೂಪಿಸಿಕೊಂಡು 
ವಿಕಾಸಗೊಂಡಿವೆ. 


ಎರಡು ಸಾವಿರದ ಎರಡರಲ್ಪ್ಲ ಪ್ರಕಟವಾದ 
"ಅಕ್ಟೈರಿಂಗ್‌ ಜೀನೋಮ್‌: ಎ ಥಿಯರಿ 
ಆಫ್‌ ದಿ ಒರಿಜನ್ಸ್‌ ಆಫ್‌ ಸ್ಲೀಶಿಸ್‌ 
(ಜೀನೋಮ್‌ ಗಳನ್ನು ಹೊಂದುವ 
ಹಾದಿಯಲ್ಪ: ಪಭೇದಗಳ ಉಗಮವನ್ನು 
ಕುರಿತ ಒಂದು ಸಿದ್ದಾಂತ)” ನಲ್ಲ ಬೇರೆ ಬೇರೆ 
ಪ್ರಭೇದಗಳ ಜೀವಿಗಳ ನಡುವಿನ ಸಹಜೀವನ 
ಸಂಬಂಧಗಳು ಜವ ವಿಕಾಸಕ್ಕೆ ಕಾರಣ 
ಎಂದು ಅನ್‌ ವಾದಿಸಿದರು. ಜೀವಿಗಳ 
ಆನುವಂಶಿಕವಾಗಿ ಕೊಂಡೋೊಯ್ಯಲಾಗುವ 
ಬದಲಾವಣಿಗಳು ಒಂದು ಜೀವಿಯ 
ವಂಶವಾಹಿಗಳಲ್ಲ ಉಂಬಾಗುವ ಯಾದೃಚ್ಛಿಕ 
ಮಾರ್ಪಾಡುಗಳಂ೦ದ (ಮ್ಯುಟೇಶನ್‌ — 
mutation) ಉಂಬಾಗುತ್ತವೆ ಎನ್ನುವ 
ನಿಯೋ-ಡಾರ್ಪಿನ್‌ ವಿಚಾರಧಾರೆಯನ್ನು 
ಅನ್‌ ಅವರ ಸಿದ್ದಾಂತವು ಪಶ್ನಿಸಿತು. ಅನ್‌ 
ಅವರ ಸಿದ್ದಾಂತದ ಪ್ರಕಾರ, ಈ ರೀತಿಯ 
ಮ್ಯುಟೀಶನ್‌ಗಳ ಅರ್ಜನೆ ಹಾಗು ನಂತರದ 
ತಲೆಮಾರುಗಳ ಅವುಗಳ ಸಂಚಯನವು 
ಆನುವಂಶಿಕ ಬದಲಾವಣಿಗಳು ಹೇಗೆ 
ಆಗುತ್ತವೆ ಎಂಬುದನ್ನು ವಿವರಿಸಲು 
ಸಾಕಾಗುವುದಿಲ್ಲ. ಬದಲಾಗಿ, 


ವಂಶವಾಹಿಗಳ ಬದಲಾವಣಿಗಳು ಬೇರೆ 
ಖೇರೆ ಪ್ರಭೇದದ ಜೀವಿಗಳ ಜೀನೋಮ್‌ 
(ಯಾವುದೇ ಜೀವಿಯ ಪ್ರತಿಯೊಂದು 
ಜೀವಕೋಶದೊಳಗಿರುವ ಆನುವಂಶಿಕ 
ವಸ್ಸುವಿನ ಸಂಪೂರ್ಣ ಕಂತೆ) ಗಳ 
ಕೂಡುವಿಕೆಯಿಂದ ಉಂಬಾಗುತ್ತವೆ ಎಂದು 
ಆಕೆ ವಾದಿಸಿದಳು. 


ತಮ್ಮ ಈ ಕ್ರಾಂತಿಕಾರಿ ಕಲ್ಪನೆಗಳಗಾಗಿ 
ಅನ್‌ ಅವರು 1೨6೦ ಹಾಗು 197೦ರ 
ದಶಕಗಳಲ್ಲ ಸಾಕಷ್ಟು ಟೀಕೆ ಮತ್ತು 
ಕುಚೋದ್ಯಕ್ಕೂ ಒಳಗಾದರು. 

ಪಟ್ಟುಜಡದೆ ತಮ್ಮ ಸಿದ್ದಾಂತವನ್ನು 
ಸಮರ್ಥಿಸಿಕೊಳ್ಳುತ್ತಲೇ ಬಂದರು. 
ಯೂಕಾರ್ಯೋಟಕ್‌ ಜೀವಕೋಶಗಳ 
ವಿಕಾಸವನ್ನು ಕುರಿತ ಈ ಗಮನಾರ್ಹ 
ದೃಷ್ಟಿಕೋನವನ್ನು 2೦ನೇ ಶತಮಾನದ 
ವಿಜ್ಞಾನದ ಅಮೋಘ ಮುನ್ನಡೆಗಳಲ್ತ 
ಒಂದು ಎಂದೇ ಹಲವಾರು 'ಜೀವಶಾಸ್ತ್ರ್ಞರು 
ಇಂದು ನಂಬದ್ದಾರೆ. ಮಾನವನ ಒಟ್ಟೂ 
ವಂಶವಾಹಿಗಳ (ಜೀನೋಮ್‌) ಬಹುಪಾಲು 
ಭಾಗಗಳು ಬ್ಯಾಕ್ಷೀರಿಯಾ ಮತ್ತು 
ವೈರಸ್ತುಗಳ೦ದ ಉಗಮವಾಗಿವೆ ಎಂದು 
ತೋರಿಸಿಕೊಟ್ಟ ಹ್ಯೂಮನ್‌ ಜೀನೋಮ್‌ 
ಪ್ರಾಜೆಕ್ಟ್‌ (ಮಾನವ ಜೀನೋಮ್‌ 
ಯೊeಜನೆ-ಗHಟuman Genome Project) 

ಈ ನಂಬಕೆಯನ್ನು ದೃಢಪಡಿಸಿದೆ. ಇದೇ 
ರೀತಿ ಜೀವ ವರ್ಗೀಕರಣದ ಪ್ರಮುಖ 
ಗುಂಪುಗಳ ವಂಶವೃಕ್ಷವು ಬಹಳಷ್ಟು ಅಡ್ಡ 
-ಬಂಧಗಳನ್ನು ಹೊಂದಿವೆ ಎಂಬುದನ್ನು 
ಜೀನೋಮ್‌ ನಕ್ಷೆ (Jenome-mapping) 
ತಂತ್ರಗಳು ತೋರಿಸಿಕೊ್ಟವೆ. ಅನ್‌ 
ಮಾರ್ಗುಆಸ್‌ ಅವರು ಪ್ರತಿಪಾದಿಸಿದಂತೆ, 
ಬಹುಶಃ, ಬ್ಯಾಕ್ಟೀರಿಯಾಗಳ ಮುಖಾಂತರ 
ವಂಶವಾಹಿಗಳ ವರ್ಗಾವಣೆಯುಂದಾಗಿ ಈ 
ಅಡ್ಡ -ಬಂಧಗಳು ಉಂಬಾಗಿವೆ. 


ಗಯಾ (6೩i9) ಆಧಾರ ಕಲ್ಪನೆಗೆ 
ಬೆಂಬಲ 


ಅನ್‌ ಅವರ ಜೀವಶಾಸ ಸ್ತವನ್ನು ಕುರಿತ 
ಸಮದ್ರ ದೃಷ್ಟಿಕೋನವು” Ee ಜ್ರಟಷ್‌ 
ಜೀವಶಾಸ್ತ್ರಜ್ಞ ಹೇಮ ಲವ್ಲಾಕ್‌ (James 
Lovelock) | ಠ68ರಲ್ತ ಪ್ರತಿಪಾದಿಸಿದ 
ಗಯಾ (ದ್ರೀಕರ ಭೂದೇವಿ ಯ 
ಹೆಸರು) ಆಧಾರ ಕಲ್ಪನೆಗೆ ಬೆಂಬಲವನ್ನು 
ಸೂಚಿಸಲು ಕಾರಣವಾಲುತು. 

ಈ ಆಧಾರ ಕಲ್ಪನೆಯ ಪ್ರಕಾರ, 
ಭೂಮಿಯೆಂದರೆ ಪ್ರ-ನಿಯಂತ್ರಿಸಿಕೊಳ್ಳುವ 
ಸಮಗ್ರ ಸಂಪೂರ್ಣಕಾಯವಾಗಿ 
ಕಾರ್ಯನಿರ್ವಹಿಸುವ ಒಂದು 

ಜೀವಂತ ಕಾಯ. ಇದರಲ್ಪ ಎಲ್ಲಾ 
ಜೀವಿಗಳು ಪರಸ್ಪರ ಒಡನಾಡುತ್ತಾ 


ಐ ಪಂಡರ್‌... ರೀಡಿಸ್ಥವರಿಂಗ್‌ ಸ್ಫೂಲ್‌ ಸೈನ್ಸ್‌, ಆಗಸ್ಟ್‌ 2೦೭1 | 101 


ಜೀವರಾಶಿ ಮುಂದುವರೆಯಲು 
ಬೇಕಾಗುವಂತಹ ವಾತಾವರಣವನ್ನು 
ನಿರ್ಮಿಸಲು ಕಾರ್ಯನಿರ್ವಹಿಸುತ್ತವೆ. 
ಎಂಡೋಸಿಂಬಯೋಸಿಸ್‌ ಹಾಗು 
ಗಯಾ ಒಂದರೊಡನೊಂದು 
ಸ್ಪರ್ಥ್ಧೆಗಿಆಯದೇ ಪರಸ್ಪರ ಸಹಕಾರಿಯಾಗಿ 
ಕಾರ್ಯನಿರ್ವಹಿಸುವ ಸುಸಂಬದ್ದ ಘಟಕದ 
ಬಡಿ ಭಾಗಗಳಂತೆ ಹೆಣೆದುಕೊಂಡಿವೆ 
ಎಂದು ಅನ್‌ ಅವರಿಗೆ ಅನಿಸಿತು. 
ಆದರೆ, ಈ ಸಿದ್ಧಾಂತ ಕುರಿತಾದ ಅನ್‌ 
ಅವರ ಉತ್ಸಾಹಕ್ಕೆ ಇತರ ವೈಜ್ಞಾನಿಕ 
ಸಮೂಹಗಳಂ೦ದ ಬೆಂಬಲ ಸಿಗಲಲ್ಲ. 
ಹಲವಾರು ವಿಜ್ಞಾನಿಗಳು ಲವ್ಲಾಕ್‌ ನ 
"ಗೆಯಾ, ಎ ನ್ಯೂ ಲುಕ್‌ ಅಬ್‌ ಲೈಫ್‌ 
ಆನ್‌ ಅತ್‌£' (Gaia, a New look at Life 
on Earth-ಗೆಯಾ, ಧರೆಯ ಜೀವರಾಶಿ 
ಕುರಿತ ಹೊಸ ನೋಟ) ಪುಸ್ತಕವು ಮೂಲ 
ಸಂಕಲ್ಪ ಸಿದ್ದಾಂತ (teleological) ದಿಂದ 
ಕೂಡಿದೆ ಅಥವಾ ಎಲ್ಲಾ ವಸ್ತುಗಳೂ 
ಪೂರ್ವ ನಿರ್ಧಾರಿತ ಉದ್ದೇಶಗಳನ್ನು 
ಹೊಂದಿವೆ ಎಂಬ ನಂಜಕೆಯನ್ನು 
ಆಧಾರವಾಗಿಟ್ಟು ಕೊಂಡಿದೆ ಎಂದು ಟೀಕೆ 
ಮಾಡಿದರು. ಸ್ಟೀಫನ್‌ ಜೇ ಗೋಲ್ಡ್‌ 
(Stephen Jay Gould), ಗಯಾ ಆಧಾರ 
ಕಲ್ಪನೆಯು ಧರೆಯ ಪ್ರಕ್ರಿಯೆಗಳನ್ನು 
ಸಾಂಕೇತಿಕವಾಗಿ ವಿವರಿಸುತ್ತದೆಯೇ 
ಹೊರತು ಅದರ ಪ್ವ-ನಿಯಂತ್ರಣ 
ಕಾರ್ಯ ನಿಜಕ್ಕೂ ಹೇಗೆ ನಡೆಯುತ್ತದೆ 
ಎಂಬುದನ್ನು ತೋರಿಸಿಕೊಡುವುದಿಲ್ಲ 
ಎಂದು ಟೀಕೆ ಮಾಡಿದನು. ಈ ಆಧಾರ 
ಕಲ್ಲನೆಯು ಅದರಲ್ಲ ಬಳಸಲಾದ 
ಹಲವಾರು ಪದ ಸಮುಚ್ಛ್ಚಯಗಳಂದಾಗಿ 
ಟೀಕೆಗೊಳಗಾಗುತ್ತಿದೆ ಎನು ಿವುದನ್ನರಿತ 
ಲವ್ಲಾಕ್‌, ಮೂಲ ಸಂಕಲ್ಪ ಸಿದ್ಧಾಂತದ 
ಅಂಶಗಳನ್ನು ತನ್ನು ಆಧಾರಕಲ್ಲನೆಯುಂದ 
ತೆಗೆಯಲು eS ಪ್ರಯತ್ನಗಳನ್ನು 
ಮಾಡಿದರು. "ದಿ es 
ಪ್ಲಾನೆಟ್‌' ಎಂಬ ತನ್ನ ಪುಸ್ತಕದಲ್ಲ 
ಅನ್‌, ಗಯಾವನ್ನು ವ್ಯಕ್ತಿ ಪ್ರರೂಪವಾಗಿ 
ಪರಿಗಣಿಸಿದ್ದಕ್ಕೆ ಬಂಡಿಸಿದರು ಮತ್ತು 
ಗಯಾ ಎಂಬುದು “ಒಂದು ಜೀವಿಯಲ್ಲ”', 
ಆದರೆ, ಜೀವಿಗಳ ಪರಸ್ಪರ ಒಡನಾಟದಿಂದ 
ಹೊರಹೊಮ್ಮುವ ಒಂದು ಗುಣಲಕ್ಷಣ 
ಎಂದು ಕರೆದರು. ಆದರೆ, ಅತಿ ಹೆಚ್ಹಾಗಿ 
ಟೀಕೆಗೊಳಗಾದ ಗಯಾ ಆಧಾರ 
ಕಲ್ಪನೆಯನ್ನು ಬೆಂಬಲಅಸಿದ್ದಕ್ನಾಗಿ ಅನ್‌ 
ಅವರ ಮೇಲೆ ವೈಜ್ಞಾನಿಕ ಸಮುದಾಯವು 
ಬಹಳ ಅಪ್ರಸನ್ನವಾಯುತು. ಇಂದು, ಈ 
ಆಧಾರ ಕಲ್ಪನೆಯು ಗಣನೀಯವಾಗಿ 

ಸ ಹೊಂದಿದೆ. ಕಾರ್ಯಸಾಧ್ಯವಾದ 
ಹಾಗು ಪರೀಕ್ಷಿಸಬಹುದಾದಷ್ಟು 
ಸಂಭಾವ್ಯತೆಯುಳ್ಳ ವೈಜ್ಞಾನಿಕ ಆಧಾರ 


102 


ಕಲ್ಪನೆಯಾಗಿದೆ ಅಥವಾ ಸಿದ್ಧಾಂತವಾಗಿದೆ. 

ಕೆಲ ವಿಜ್ಞಾನಿಗಳು, ಗೆಯಾ ಆದಾರ 

ಕಲ್ಪನೆಯು ಪರಿಸರದ ಸಂಕೀರ್ಣ 
ಮಸ್ಯೆಗಳನ್ನು ಸಮರ್ಥವಾಗಿ 

We Wl ಅವಕಾಶ 

ಮಾಡಿಕೊಡುತ್ತದೆ ಎಂದೂ ನಂಜದ್ದಾರೆ. 


ವೈಯಕ್ತಿಕ ಜೀವನ 

ಶಿಕಾಗೋ ವಿಶ್ವವಿದ್ಯಾಲಯದಲ್ಲ ಅಭ್ಯಾಸ 
ಮಾಡುತ್ತಿದ್ದಾಗ ಭೌತ ವಿಜ್ಞಬದ ಪದವಿ 
ವಿದ್ಯಾರ್ಥಿಯಾಗಿ ಪ ಪರಿಚಯವಾಗಿದ್ದ 
ಹೆಸರಾಂತ ಬಗೋಳಶಾಸ್ನಜ್ಞ ಕಾರ್ಲ್‌ 
ಸೇಗನ್‌ (Car! 5092n)ರನ್ಸ ಅನ್‌, 
1೨57ರಲ್ತ edo. ಇವರಿಗೆ 
ಇಬ್ಬರು ಗಂಡುಮಕ್ಕಳಾದರು. ಅವರಲ್ಲ 
ಡೋರಿಯಾನ್‌ ಸೇಗನ್‌ (Dorian Sagan) 
ಹೆಸರಾಂತ ವೈಜ್ಞಾನಿಕ ಬರಹಗಾರರಾದರೆ 
(ಚಿತ್ರ 4ನ್ನು ನೋಡಿ). ಜೆರೆಮಿ ಸೇಗನ್‌ 
Ueremy Sagan) “ಸೇೇಗನ್‌ ಟಿಕ್ನಾಲಜ' 
ಕಂಪೆನಿಯನ್ನು ಸ್ಥಾಪಿಸಿದರು. ಏಳು 
ವರ್ಷದ ಸಂಪಕ ಅನ್‌ ಮತ್ತು ಸೇಗನ್‌ 
ವಿಚ್ಛೇದನ ಪ ಪಡೆದರು. ನಂತರ 1೨67ರಲ್ತ 
ಅನ್‌, ಕ್ರಿಸ್ಟಲೋಗ್ರಾಫರ್‌ ಥೋಮಸ್‌ 
ಎನ್‌ ಮಾರ್ಗುಲಆಸ್‌ (Thomas N. 
Margulis) ಅವರನ್ನು ಮದುವೆಯಾಗಿ, 
ಅವರಿಂದ ಇಬ್ಬರು ಮಕ್ಕಳನ್ನು ಪಡೆದರು. 
ಆದರೆ 1980ರ ಹೊತ್ತಿಗೆ ಈ ಎರಡನೆಯ 
ಮದುವೆಯೂ ಮುರಿದು ಬತ್ತು. ಅನ್‌ 
ಅವರನ್ನು ಅವರ ವಿಫಲ ವೈವಾಹಿಕ 
ಜೀವನದ ಕುರಿತು ಪ್ರಶ್ನಿಸಿದಾಗ ಹೆಂಡತಿ 
ಹಾಗು ವಿಜ್ಞಾನಿಯಾಗಿ ಒಂದೇ ಸಮಯದಲ್ಲಿ 
ಎರಡೂ ಹೊಣೆಯನ್ನು ನಿಭಾಸಲಾಗದು' 
ಎಂದು ನನ್ನು ನಂಬಕೆ, ಸೈಂದರಲ್ಲ ಗಮನ 
ಕೇಂದ್ರೀಕರಿಸಬೇಕಾದರೆ ಮತ್ತೊಂದನ್ನು 
ತ್ಯಾಗ ಮಾಡಲೇಬೇಕಾಗುತ್ತದೆ ಎನ್ನುವ 
ನಿಲುವನ್ನು ವ್ಯಕ್ತಪಡಿಸಿದ್ದರು. 


ಅನ್‌ ತಮ್ಮ ಜೀವನದುದ್ದಕ್ಕೂ ವಿಜ್ಞಾನ 
ಶಿಕ್ಷಣದ ಕುರಿತಾಗಿ, ಅದರಲ್ಲೂ 
ವಿಶೇಷವಾಗಿ ಹಿಂದುಆದ ದೇಶಗಳಲ್ಪ 
ವಿಜ್ಞಾನ ಶಿಕ್ಷಣದ ಕುರಿತಾಗಿ ವಾದಿಸಿದ್ದರು. 
ಪ್ರಪಂಚದ ಎಲ್ಲಾ ಭಾಗದ ವಿದ್ಯಾರ್ಥಿಗಳ 
ಮೆಚ್ಚುಗೆ ಹಾಗು ಗೌರವಕ್ಷೆ ಅನ್‌ 
ಪಾತ್ರರಾಗಿದ್ದರು. ವಿದ್ಯಾರ್ಥಿಗಳನ್ನು ಜೀವದ 
ಮೂಲಾಧಾರ ಕುರಿತು ಅನ್ಹೇಷಿಸುವಂತೆ 
ಹೆಚ್ಚು-ಹೆಚ್ಚು ಪ್ರೇರೇಪಿಸಿದಾಗ ತಮ್ಮ 
ಸುತ್ತಮುತ್ತಅನ ಅಸಂಖ್ಯಾತ ಸಹಜೀವನದ 


ಚಿತ್ರ 4. ಅನ್‌ ಮಾರ್ಗುಆಸ್‌ ಹಲವಾರು 
ಮಸ್ತಕಗಳನ್ನು ತಮ್ಮ ಮಗ ಡೋರಿಯಾನ್‌ 
ಸೇಗನ್‌ ಜೊತೆಗೂಡಿ ಬರೆದರು. 


ಕೃಪೆ: Tom Munnecke, Flickr. URL: https://www. 
flickr.com/photos/munnecket/2279221930. 
ಪರವಾನಗಿ: CC-BY-NC. 


ಒಡನಾಟವನ್ನು ಹಾಗು ಆ ಮೂಲಕ 
ಜೀವವಿಕಾಸದ ಕಲ್ಪನೆಯನ್ನೂ 
ಸಮರ್ಥವಾಗಿ ಅರ್ಥಮಾಡಿಕೊಳ್ಳಬಲ್ಲರು 
ಎಂಬುದು ಅವರ ನಿಲುವಾಗಿತ್ತು. “ನೀವು 
ನಿಜವಾಗಿಯೂ ಜೀವ ವಿಕಾಸವನ್ನು 
ಅಭ್ಯಸಿಸಬೇಕೆಂದರೆ ನೀವು ಸ್ವಲ್ಪಕಾಲ 
ಹೊರಗೆ ಹೋಗಬೇಕು. ಯಾಕೆಂದರೆ, 

ಅಲ್ಲ ನೀವು ಎಲ್ಲೆಡೆ ಸಹಜೀವನವನ್ನು 
ಕಾಣುವಿರಿ!” ಎಂದು ಅವರು ಹೇಳದ್ದಾರೆ. 
ಹಲವಾರು ಸಂಘಸಂಸೆ ಹಾಗು ಸಮಿತಿಗಳ 
ಸದಸ್ಯರಾಗಿ ಕೆಲಸ ನಿರ್ವಹಿಸುತ್ತಾ ಅನ್‌, 
ಪ್ರಪಂಚದಾದ್ಯಂತ ಹಲವಾರು ಕಡೆ 
ಉಪನ್ಯಾಸಗಳನ್ನು ನೀಡಿದ್ದಾರೆ. ನಾಸಾ 
ಜೊತೆಗೂ ಕೆಲಸ ಮಾಡಿದ್ದ ಆಕೆ ಹಲವಾರು 
ಪುಸ್ತಕಗಳನ್ನು, ಚಲನಚಿತ್ರ ಕಥೆ ಮತ್ತು 
ಲೇಖನಗಳನ್ನು ಬರೆದಿದ್ದಾರೆ. 1೨81ರ 
ಪ್ರಕಟವಾದ "ಸಿಂಬಯೋಸಿಸ್‌ ಇನ್‌ 

ಸೆಲ್‌ ಎವೆಲ್ಯೂಶನ್‌ (Symbiosis in cell 
evolution)’, 
ತ್ರೀ ಜಬಅಯನ್‌ ಇಯರ್ಸ್‌ ಆಫ್‌ ಜನೆಟಕ್‌ 
ರೀಕಾಂಬನೇಷನ್‌ (Origins of Sex: Three 
Billion Years of Genetic Recombination)’, 
1೨88ರ "ಮೈಕ್ರೋಕಾಸ್ಕಾಸ್‌ ಕಲರಿಂಗ್‌ 
ಬುಕ್‌” (Microcosmos Colouring 

Book), 19೨1ರ ಮಿಫ್ಪರಿ ಡ್ಯಾನ್ಸ್‌: ಆನ್‌ 
ಸೆಕ್ಷುಯಾಟ (Mystery Dance: On the 


ಐ ವಂಡರ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್ಹ್‌, ಆಗಸ್ಟ್‌ 2೦೦21 


1೨86ರ "ಒರಿಜನ್ಸ್‌ ಆಫ್‌ ಸೆಕ್ಸ್‌: 


Evolution of Human Sexuality), 1995ರ 
ವಾಟ್‌ ಈಸ್‌ ಲೈಫ್‌? ಮತ್ತು 1೨೨8ರ 
ಸಿಂಬಯೋಟಕ್‌ ಪ್ಲಾನೆಟ್ಟಕನ್ನು ಕೆಲ 
ಉದಾಹರಣಿಗಳನ್ನಾಗಿ ಉಲ್ಲೇಖಸಬಹುದು. 


ಪ್ರಶಸ್ತಿಗಳು ಮತ್ತು ಪ್ರಶಂಸೆಗಳು 


ಅನ್‌ ಹಲವಾರು ಗೌರವಕ್ಕೆ ಪಾತ್ರರಾಗಿದ್ದಾರೆ. 
ಅಮೇರಿಕಾದ ರಾಷ್ಟ್ರೀಯ 'ಏಜ್ಞಾನ ಅಕಾಡೆಮಿ 
ಹಾಗು ರಷ್ಯಾ ನೈಸರ್ಗಿಕ ವಿಜ್ಞಾನ ಅಕಾಡೆಮಿ 
ಎರಡಕ್ಲೂ ಆಕೆ ಆಯ್ಕೆಯಾಗಿದ್ದರು. 
ಹಲವಾರು ವಿಶ್ವವಿದ್ಯಾಲಯಗಳ ಗೌರವ 
ಡಾಕ್ಷರೇಟ್‌ ಗಳನ್ನೂ ಆಕೆ ಪ್ಪೀಕರಿಸಿದ್ದಾರೆ. 
ಅಮೆರಿಕದ ಅಧ್ಯಕ್ಷ ಜಲ್‌ ಕ್ಲಿಂಟನ್‌, 
2೦೦೦ದ ಮಾರ್ಚ್‌ ತಿಂಗಳ ಅಮೇರಿಕಾ 
ಸಂಯುಕ್ತ ಸಂಸ್ಥಾನ ರಾಷ್ಟ್ರೀಯ ವಿಜ್ಞಾನ 
ಪದಕವನ್ನು ಅವರಿಗೆ ಪ್ರದಾನ ಮಾಡಿದರು. 
ಎರಡು ನ ಸ್‌ ಎಂಟರಲ್ಲ “"ಅಂಡನ್‌ 
ಅನೇನಿಯನ್‌ ಸಂಘದ (Linnaean 

Society) ಡಾವಿೀನ್‌-ವಾಲೇಸ್‌ ಪದಕಕ್ಕೆ 
ಭಾಜನರಾದರು. ಆಕೆಯ ಪ್ರಬಂಧಗಳನ್ನು 
ಲೈಜಬರಿ ಆಫ್‌ ಕಾಂದ್ರೆಸ್‌ನಲ್ಲ ಶಾಶ್ವತ 
ದಾಖಲೆಯನ್ನಾಗಿಡಲಾಗಿದೆ. ಆಕೆಯ 
ಅಕಾಅಕ ನಿಧನಕ್ಲೂ ಕೆಲವೇ ದಿನಗಳ 
ಮುನ್ನು ಜೇಮ್‌ ವಾಟ್ಟನ್‌, ಜೇನ್‌ 

ಗುಡಾಲ್‌ ಮತ್ತು ಸ್ಟೀಫನ್‌ ಹಾಕಿಂಗ್‌ 
ಮುಂತಾದವರನ್ನೊಳಗೊಂಡ ವಿಶ್ವದ 

2೦ ಅತ್ಯಂತ ಪ್ರಭಾವೀ ಜೀವಂತ 
ವಿಜ್ಞಾನಿಗಳ ಪಟ್ಟಿಯಲ್ಲ ಠಕೆಯ ಹೆಸರನ್ನು 
ಸೇರಿಸಲಾಗಿತ್ತು. ಆ ಪಟ್ಟಯಲ್ಪದ್ದ ಇಬ್ಬರೇ 
ಮಹಿಕೆಯರಲ್ಲ ಠಈಕೆಯೂ ಒಬ್ಬರು. 
ರಕ್ತಸ್ರಾವ ಪಾರ್ಫ್ಯವಾಯುವಿನಿಂದಾಗಿ 2೦1ರ 
ನವೆಂಬರ್‌ ೭೭ರಂದು ಅನ್‌ ಮಾರ್ಗುಲಸ್‌ 
ನಿಧನರಾದರು. ಅವರಿಗೆ 73 ವರ್ಷ 
ವಯಸ್ಸಾಗಿತ್ತು. ಡಿಸ್ಸವರ್‌ ನಿಯತಕಾಅಕೆಯ 
2೦11ರ ಏಪ್ರಿಲ್‌ ಸಂಚಿಕೆಯಲ್ಲ ಪ್ರಕಟವಾದ 
ಆಕೆಯ ಸಂದರ್ಶನದಲ್ಲ "ವಿವಾದಾತ್ಮಕ 
ವ್ಯಕ್ತಿಯೆಂದು ಕರೆಯುಸಿಕೊಂಡು ನಿಮಗೆ 
ಸಾಕಾಗಿಲ್ಲವೇ?” ಎ೦ಬ ಪ್ರಶ್ನೆಗೆ ಅನ್‌ 
“ನಾನು ನನ್ನ ಕಲ್ಪನೆಗಳನ್ನು ವಿವಾದಾತ್ಕಕ 
ಎಂದು ಪರಿಗಣಿಸುವುದಿಲ್ಲ. ಬದಲಾಗಿ 

ಅವು ಸತ್ಯ ಎಂದು ಪರಿಗಣಿಸುತ್ತೇನೆ" 
ಎಂದು ಉತ್ತರಿಸಿದ್ದರು. ಧರೆಯಲ್ಲ ಜೀವಿಗಳ 
ವಿಕಾಸವನ್ನು ಕುರಿತ ರಹಸ್ಸ ಸ್ಯಗಳನ್ನು 
ಮುಚ್ಚಿಟ್ಟಿದ್ದ ಪರದೆಯನ್ನು ಸರಿಸಲು ಪಟ್ಟು 
ಹಡಿದು ಕೆಲಸ ಮಾಡಿದ್ದ" ಜೀವ ವಿಕಾಸದ 
ಕಲಅಯ ಗಾಢ ನಂಜಕೆಯ ಮಾತುಗಳವು. 


ಟಪ್ಪಣಿ: ಠ ಲೇಖನದ ತಲೆಬರಹದ ಹಿನ್ನೆಲೆಯ ಛಾಯಾಚಿತ್ರವನ್ನು ಇಲ್ಲಂದ ಪಡೆಯಲಾಗಿದೆ: Lynn Margulis, Distinguished University Professor in the Department 
of Geosciences at the University of Massachusetts-Amherst speaks during the “Seeking Signs of Life” Symposium, celebrating 50 Years of Exobiology and 
Astrobiology at NASA, Thursday, Oct. 14, 2010, at the Lockheed Martin Global Vision Center in Arlington, Va. ಕೃಪೆ: NASA HO PHOTO, Flickr. URL: https://www. 
flickr.com/photos/nasahqphoto/5081810526. ಪರವಾನಗಿ: CC-BY-NC-ND. 


ಮೀನಾಕ್ಷೀ ಪಂತ್‌ - ಇವರು ಡೆಹರಾಡೂನಿನ ಅಜೀಂ ಪ್ರೇಮ್‌ ಜ ಫೌಂಡೇಶನ್ನಿನ ರಾಜ್ಯ ಸಂಸ್ಥೆಯಲ್ಲ ವಿಜ್ಞಾನದ ಸಂಪನ್ಮೂಲ ವ್ಯಕ್ತಿಯಾಗಿ 
ಕಾರ್ಯನಿರ್ವಹಿಸುತ್ತಿದ್ದಾರೆ. ಪರಿಸರ ಜೀವ ವಿಜ್ಞಾನದಲ್ಲ ಸ್ಥಾತಕೋತ್ತರ ಪದವಿ ಹಾಗು ಶಿಕ್ಷಣದಲ್ಲ ಪದವಿಯನ್ನು ಅವರು ಪಡೆದಿದ್ದಾರೆ. 
ಜೀವ ವಿಜ್ಞಾನ ಹಾಗು ಪರಿಸರ ವಿಜ್ಞಾನದಲ್ಲ 15 ವರ್ಷಗಳ ಕಾಲ ಸ್ಥಾತಕೋತ್ತರ ಶಿಕ್ಷಕಿಯಾಗಿ ಕೆಲಸ ಮಾಡಿರುವ ಇವರು ವನ್ಯಜೀವಿಗಳು 


ಮತ್ತು ಅವುಗಳ ಸಂರಕ್ಷಣಿಯನ್ನು ಕುರಿತು ಒಲವನ್ನು ಹೊಂದಿದ್ದಾರೆ. ಅವರನ್ನು ಈ ಮಿಂಚಂಚೆಯಲ್ಲ ಸಂಪರ್ಕಿಸಬಹುದು: Meenakshi. 
pant@azimpremjifoundation.org. ಅನುವಾದ: ಮನೋಜ್‌ ಗೋಡ್ಲೋಲೆ ಪರಿಶೀಲನೆ: ಕ್ಷಮಾ ಭಾನುಪ್ರಕಾಶ್‌ 


ಐ ವಂಡರ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್ಸ್‌, ಆಗಸ್ಟ್‌ 2021| 103 


